ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಪ್ರಸ್ತುತ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ 
ಬಸ್‌ ಪಾಸ್‌ ನೀಡುವಾಗ ಜಾತಿಯ 
ಮಾನದಂಡ ಅನುಸರಿಸುತ್ತಿರುವುದು ನಿಜವೇ; 


ಎಲ್ಲಾ ವಿದ್ಯಾರ್ಥಿಗಳಿಗೂ ಏಕನೀತಿಯ 


ಪಾಸುಗಳನ್ನು 


ಸರ್ಕಾರ: ಕೊಟ್ಟ ಭರವಸೆಯನ್ನು ಯಾವ 
ದಿನಾಂಕದಿಂದ ವಾಪಸ್‌ ಪಡೆಯಲಾಗಿದೆ; 


ಪ್ರಸ್ತುತ ವರ್ಷ ಬಸ್‌ ಪಾಸ್‌ ವಿತರಣೆಯ 
ತಾರತಮ್ಯ ಸರಿಪಡಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ಸಾರಿಇ 74 ಸಾಸಂಪ್ರ 2018 


ವಿತರಿಸಲಾಗುವುದೆಂದು |: 


55 

ಶೀ ಎಂಕೆ. ಪ್ರಾಣೇಶ್‌ 
ಸಾರಿಗೆ ಸಚಿವರು 
09-07-2018 


ರಾಜ್ಯದಲ್ಲಿ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ 
ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್‌ಪಾಸ್‌ 
ಒದಗಿಸಲಾಗುತ್ತಿದೆ. ಈ ವೆಚ್ಚದ ಶೇ. 50 ರಷ್ಟನ್ನು 
ಸರ್ಕಾರದಿಂದ, ಶೇ. 25 ರಷ್ಟನ್ನು ನಿಗಮಗಳಿಂದ ಮತ್ತು 
ಉಳಿದ ಶೆ. 25 . ರಷ್ಟನ್ನು ವಿದ್ಯಾರ್ಥಿಗಳಿಂದ 
ಭರಿಸಲಾಗುತ್ತಿದೆ. 


ಇದರೊಂದಿಗೆ " ಹಿಂದಿನಿಂದಲೂ ಎಲ್ಲಾ 
ಸಮುದಾಯದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ 
(1 ರಿಂದ 7ನೇ ತರಗತಿವರೆಗೆ ಉಚಿತ ಬಸ್‌ ಪಾಸ್‌ 
ವಿತರಣೆ ಮಾಡಲಾಗುತ್ತಿದೆ. 


. 2017-18ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಹಾಗೂ 
ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಭರಿಸಬೇಕಾದ ಶೇ.25 
ರಷ್ಟು ವೆಚ್ಚವ ಎಸ್‌ಸಿಎಿಸ್‌ಪಿ/ಟಿಎಸ್‌ಪಿ 
ಅನುದಾನದಡಿಯಲ್ಲಿ ಭರಿಸಿದ್ದರಿಂದ, ಆ ವರ್ಗದ 
ವಿದ್ಯಾರ್ಥಿಗಳಿಗೆ ಉಚಿತ ಬಸ್‌ಪಾಸ್‌ ವಿತರಣೆ 
ಮಾಡಲಾಗುತ್ತಿದೆ. 


ಪ್ರಸಕ್ತ ಸಾಲಿನಲ್ಲಿ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ 
ಉಚಿತ ಬಸ್‌ಪಾಸ್‌ ನೀಡುವ ಪ್ರಸ್ತಾವನೆಯು ಸರ್ಕಾರದ 


ಪರಿಶೀಲನೆಯಲ್ಲಿರುತ್ತದೆ. 


